ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 19(60) 

ಸದಸ್ಯರ ಹೆಸರು : ಶ್ರೀ ಚಿದಾನಂದ್‌ ಎಂ.ಗೌಡ (ಪದವೀಧರರ ಕ್ಷೇತ್ರ 

ಉತ್ತರಿಸುವ ದಿನಾಂಕ : 13-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಪಕ್ಕೆ ಉತ್ತರ 

ಕರ್ನಾಟಕ ರಾಜ್ಯದಲ್ಲಿ ಕಳೆದ 4 ಮಾರ್ಚ್‌ 2017-18 ರಿಂದ ಮಾರ್ಚ್‌ 2020- 


ವರ್ಷಗಳಿಂದ ಪದವಿ ಪೂರ್ವ ಶಿಕ್ಷಣ 21ರವರೆಗೆ ಸರ್ಕಾರಿ/ಖಾಸಗಿ/ಅನುದಾನಿತ/ಅನುದಾನ 
ಇಲಾಖೆ ಅಡಿಯಲ್ಲಿ ಸರ್ಕಾರಿ/ಖಾಸಗಿ/ | ರಹಿತ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡಿರುವ/ 
ಅನುದಾನಿತ/ಅನುದಾನ ರಹಿತ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ:15,86,775. 
ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ 
ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ 
ಸಂಖ್ಯೆ ಎಷ್ಟು 


; 


ಸರ್ಕಾರಿ/ಖಾಸಗಿ/ಅನುದಾನಿತ/ಅನುದಾನ ಸರ್ಕಾರಿ/ಖಾಸಗಿ/ಅನುದಾನಿತ/ಅನುದಾನರಹಿತ 
ರಹಿತ ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ | ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ 
ವ್ಯಾಸಂಗ ಮಾಡಿ ಸಿಇಟಿ, ನೀಟ್‌, ಜೆ. ಇ.ಇ, | ಮಾಡಿ ಸಿಇಟಿ, ನೀಟ್‌, ಜೆ.ಇ.ಇ, ಐಐಟಿ, ಪರೀಕ್ಷೆಗಳಿಗೆ 
ಐಐಟಿ, ಪರೀಕ್ಷೆಗಳಿಗೆ ಹಾಜರಾಗಿ ಸರ್ಕಾರಿ | ಹಾಜರಾಗಿ ಸರ್ಕಾರಿ ಖೋಟಾದಡಿಯಲ್ಲಿ ಪ್ರವೇಶ 
ಖೋಟಾದಡಿಯಲ್ಲಿ ಪ್ರವೇಶ ಪಡೆದ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಈ ಕೆಳಕಂಡಂತಿದೆ-- 
ದ್ಯಾರ್ಥಿಗಳ ಸಂಖ್ಯೆ ಎಷ್ಟು; (ಮಾಹಿತಿ 
ನೀಡುವುದು) 


ಮಾ 


ಇಂಜಿನಿಯರಿಂಗ್‌ 


2017-18 


2018-19 


2019-20 


- 
2020-21 


ಇ) | ಖಾಸಗಿ/ಅನುದಾನಿತ/ಅನುದಾನ ರಹಿತ 
ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ 
ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಬಂದಿದೆ 
ಮಾಡುತ್ತಿರುವ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ 
ಪ್ರಮಾಣದಲ್ಲಿ ಪರೀಕ್ಷೆಗಳಲ್ಲಿ ಉತ್ತಮ 
ಫಲಿತಾಂಶ ಪಡೆದಿದ್ದಾರೆ ಎ೦ಬ ಮಾಹಿತಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಈ) 


ಸರ್ಕಾರಿ ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ 


ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 
ಭವಿಷ್ಯದಲ್ಲಾದರೂ ಖಾಸಗಿ/ಅನುದಾನಿತ 
/ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ 


ರೀತಿಯಲ್ಲಿ ತರಬೇತಿ ನೀಡಿ, ಸರ್ಕಾರಿ ಪದವಿ 
ಪೂರ್ವ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳನ್ನು 
ಸಿ.ಇ.ಟಿ, ನೀಟ್‌, ಜೆ.ಇ.ಇ ಐಐಟಿ, ಈ 
ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಲು 


ಅನುವಾಗುವಂತೆ ಅಗತ್ಯ ಕಾರ್ಯಕ್ರಮಗಳನ್ನು 
ಕೈಗೊಳ್ಳಲು ಸರ್ಕಾರ ಹಾಕಿಕೊಂಡಿರುವ 
ಯೋಜನೆಗಳೇನು? 


ಸಾಮಾನ್ಯ ಪರೀಕ್ಷೆ-2020 
ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ, 
(Comprehensive Online platform to 
prepare for KCET2020-Online video, 
synopsis and mock test Online Mock 
Test for NEET)sರಬೇತಿಗಳನ್ನು ನೀಡಲು 
ಸರ್ಕಾರದ ಆದೇಶ ಸಂಖ್ಯೆಇಡಿ 02 ಹೆಚ್‌ಪಿಟಿ 
2020 ದಿನಾಂಕ:03-04-2020ರಂತೆ ಕೆ.ಇ.ಎ. 
ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ 
ಸಹಯೋಗದೊಂದಿಗೆ ಕಿಯೋನಿಕ್ಸ್‌ ಸಂಸ್ಥೆಯಿಂದ 
ತರಬೇತಿಯನ್ನು ನೀಡಲು ಅವಕಾಶ ಕಲ್ಪಿಸಲಾಗಿದೆ. 


ಪ್ರವೇಶ 


ಸಂಖ್ಯೆ: ಇಡಿ 195 ಡಿಜಿಡಬ್ಬ್ಯೂ 2021 


ಪ್ರಾಥಮಿಕ ಮತ್ತು ಪ್ರೌ 


ಸಚಿವರು ಹಾಗೂ ಸಕಾಲ ಸಚಿವರು 


